ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 03 ನೇ ಮಾರ್ಚ್‌, 2020 


ರಾಜ್ಯದಲ್ಲಿ ಅನುಮತಿ ನೀಡಿರುವ ಗಣಿ ಗುತ್ತಿಗೆ 
ಶ್ರೀ ಎಸ್‌.ಎಲ್‌. ಭೋಜೇಗೌಡ (ಶಿಕ್ಷಕರ ಕ್ಷೇತ್ರ) :- 
112 (165) ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಯಾವ ಯಾವ ರೀತಿಯ ಗಣಿಗಾರಿಕೆಯ ಗುತಿಗೆಗಳನ್ನು ಎಲ್ಲೆಲ್ಲಿ ಯಾರ್ಯಾರಿಗೆ ನೀಡಲಾಗುತ್ತಿದೆ ; (ವಿವರ 
ನೀಡುವುದು) 


(ಆ) ಇದಕ್ಕೆ ಅನುಸರಿಸಿರುವ ಮಾನದಂಡಗಳೇನು ; 
(ಇ) ಗಣಿ ಗುತ್ತಿಗೆ ಹರಾಜಿನಿಂದ ರಾಜ್ಯ ಸರ್ಕಾರಕ್ಕೆ ಬರುವ ಆದಾಯ ಎಷ್ಟು ; 


(ಈ) ಸದರಿ ಗಣಿ ಗುತ್ತಿಗೆಯಿಂದ ತೆಗೆಯಲಾದ ಗಣಿ ಸಾಮಗ್ರಿ ಎಷ್ಟು; ಇದನ್ನು ಎಲ್ಲೆಲ್ಲಿಗೆ ಯಾವ ಉದ್ದೇಶಕ್ಕೆ ಬಳಸಲಾಗಿದೆ ; ರಪ್ತು 
ಮಾಡಲಾಗಿದೆ ? (ಕಂಪನಿಗಳವಾರು, ಖನಿಜದ ಪ್ರಮಾಣವಾರು ವಿವರ ಒದಗಿಸುವುದು) 


